ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 277 

ಸದಸ್ಯರ ಹೆಸರು : ಡಾ: ಚಂದ್ರಶೇಖರ್‌ ಬಿ ಪಾಟೀಲ್‌ (ಪದವೀಧರರ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 21-09-2020 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
EN ಸ್‌ 

ಸಂಖೆ ಅನ್ನಿ - 


ಅ) |ಪ.ಯೆ. ಉಪೆನ್ಯಾಸಕರ | ಶ್ರೀ ಕುಮಾರ್‌ ನಾಯಕ್‌, ಅಂದಿನ ಸರ್ಕಾರದ್‌ ಕಾರ್ಯರ್ರಿ, ] 
ವೇತನ  ತಾರತಮ್ಮವನ್ನು | ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಇವರ ನೇತೃತ್ವದ 
ಸರಿಪಡಿಸಲು ನೇಮಿಸಿದ | ಸಮಿತಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ 
ಕುಮಾರನಾಯಕ್‌ ವರದಿಯನ್ನು ದಿನಾಂಕ:08-07-2011ರಂದು ವರದಿಯನ್ನು 
ವರದಿಯನ್ನು ಯಥಾವತ್ತಾಗಿ | ಸರ್ಕಾರಕ್ಕೆ ಸಲ್ಲಿಸಿದೆ. ಸದರಿ ವರದಿಯಲ್ಲಿನ ಪ್ರಮುಖ 
ಜಾರಿಗೊಳಿಸದಿರುವುದಕ್ಕೆ ಶಿಫಾರಸ್ಸುಗಳು ಈ ಕೆಳಕಂಡಂತಿದೆ: 

ಕಾರಣವೇನು? (ವಿವರ |] ಕ್ರಮ 


ನೀಡುವುದು) ಸಂಖ್ಯೆ ಶಿಫಾರಸ್ಸು 
1. | ಉಪನ್ಯಾಸಕರ ವೇತನ ಶೇಣಿ ರೊ. 
11400-21600 ಬದಲಾಗಿ, ರೂ. 


ಗ ಕ್ಕ ಪರಿಷ್ಠರಿಸುವುದು. 
2. | ಪ್ರಾಚಾರ್ಯರಿಗೆ ರೂ.16400-26250 ಪಸ] 
ಶ್ರೇಣಿಯನ್ನು ನೀಡಿ ಪ್ರಾಚಾರ್ಯರು ಬೋಧನಾ 
ಕಾರ್ಯದಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಳ್ಳಲು 
ಪೂರಕವಾಗಿ ರೂ.500/- ಗಳ ವಿಶೇಷ ಭತ್ಯೆಯನ್ನು 
ವಿಸ್ತರಿಸಲು ಹಾಗೂ ಪ್ರಾಚಾರ್ಯರ ಒಟ್ಟು ವೃಂದ 
ಬಲದ ಶೇಕಡ 25ರಷ್ಟು ಪ್ರಾಚಾರ್ಯರಿಗೆ 
ಸರಿಹೊಂದುವ ಆಯ್ಕೆ ಶ್ರೇಣಿ ವೇತನ ಸೌಲಭ್ಯವನ್ನು 
ಮಂಜೂರು ಮಾಡುವುದು. 

3. | M.Phil ಪಡೆದ ಉಪನ್ಯಾಸಕರಿಗೆ ಒಂದು ಹೆಚ್ಚುವರಿ 


ವಾರ್ಷಿಕ ವೇತನ ಬಡ್ತಿ ಹಾಗೂ PhD ಪಡೆದ 
ಉಪನ್ಯಾಸಕರಿಗೆ ಎರಡು ಹೆಚ್ಚುವರಿ ವಾರ್ಷಿಕ ವೇತನ 
ಬಡ್ತಿ ಮಂಜೂರು ಮಾಡಲು ಶಿಫಾರಸ್ಸು ಮಾಡಿದೆ. 

4. ಪದವಿ" `'ಷೊರ್ವ ಶಕ್ಷಣ `ಇಲಾಖೆಯೆಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಹಾಗೂ 15 ವರ್ಷಗಳ 
ಸೇವೆ ಪೂರೈಸಿರುವ ಮತ್ತು ತಮ್ಮ ಬೋಧನಾ 
ವಿಷಯದಲ್ಲಿ ಶೇಕಡ 55ರಷ್ಟು ಅಂಕ ಗಳಿಸಿ, 
ಎನ್‌ಇಟಿ/ ಎಸ್‌ಎಲ್‌ಇಟಿ ಪರೀಕ್ಷೆಗಳಲ್ಲಿ ಅರ್ಹತೆ 
ಪಡೆದ ಉಪನ್ಯಾಸಕರಿಗೆ ಪದವಿ ಕಾಲೇಜುಗಳ 
ಉಪನಾಸಕರ ಹುದ್ದೆಗೆ ಬಡ್ತಿ ನೀಡಲು ಉನ್ನತ | 
ಶಿಕ್ಷಣ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ 
ತರುವುದು ಸೂಕ್ತವಾಗಿದೆ ಎಂದು ಶಿಫಾರಸ್ಸು 


ಮಾಡಿದೆ. 
ES NSN 


ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪದವಿ ಪೂರ್ವ | | 
ಕಾಲೇಜುಗಳಲ್ಲಿ ಸೇವಾ ಸಕ್ರಮಗೊಂಡ ಉಪನ್ಯಾಸಕರ 
ಹಿಂದಿನ ಸೇವೆಯನ್ನು ಸಕ್ರಮಗೊಳಿಸುವುದು. 


5 7ರ್ಣಾರ ಪಧಮ ವರ್ಷ ಕಾವ್‌ ಕಾಕಾ 


6. ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿ ಸೇವಾ 
ಸಕ್ತಮಗೊಂಡ ಉಪನ್ಯಾಸಕರ ಕುರಿತಂತೆ 
ಹೊರಡಿಸಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ; 
ಡಿಪಿಎಆರ್‌ 12 ಎಸ್‌ಆರ್‌ಇ 1997 ದಿನಾಂಕ: 08- 
10-1999 ರಲ್ಲಿ ಗುತ್ತಿಗೆ ಶಿಕ್ಷಕರು / | 
ಉಪನ್ಮಾಸಕರುಗಳ ಸಕ್ತ್ರಮಾತಿ ನಿಯಮಗಳು 1990 | | 
ರ ನಿಯಮ ೩4.0) ಕ್ಕೆ ತಿದ್ದುಪಡಿಯ 
ಮರುಪರಿಶೀಲನೆ. 


ಶ್ರೀ ಕುಮಾರ್‌ ನಾಯಕ್‌, ಅಂದಿನ ಸರ್ಕಾರದ ಕಾರ್ಯದರ್ಶಿ, 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ ಇವರ ಸಮಿತಿಯ 
ಶಿಫಾರಸ್ಸುಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಕ್ರಮ 
ಕೈಗೊಳ್ಳಲಾಗಿದೆ- 
ತಿಫ್ಸಾ ಕೈಗೊಂಡಿರುವ ಕ್ರಮ | 
ಸಂಖ್ಯೆ p ಠ್‌ 

1 ಜೂನ್‌ 2016ರಂದು ಕಾರ್ಯನಿರ್ವಹಿಸುತ್ತಿರುವ 
ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು 
/ಉಪನ್ಯಾಸಕರುಗಳಿಗೆ ಒಂದು ಹೆಚ್ಚುವರಿ ವೇತನ 
ಬಡ್ತಿಯನ್ನು ಮಂಜೂರು ಮಾಡಲಾಗಿದೆ. 


pi 1 ಸರ್ಕಾರದ  `'ಆಡೇಶ ಸಂಖ್ಯೆ ಇಡಿ 312 
ಡಿಜಿಡಿ 2012 ದಿನಾಂಕ:5-9-2014ರಂತೆ 
ನಿಯೋಜನೆ ಭತ್ಯೆಯನ್ನು ರೂ.300/-ಗಳಿಂದ 
ರೂ750/-ಕ್ಕೆ ಹೆಚ್ಚಿಸಿ ಆದೇಶಿಸಿರುತ್ತದೆ. 


2. ಸರ್ಕಾರದ ಆದೇಶ ಸಂಖ್ಯೆ ಇಡಿ 87 ಡಿಜಿಡಿ 

2016 ದಿನಾಂಕ:: 15-04-2016ರಂತೆ ಈ 

ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗಿರುತ್ತದೆ. 

* ಪ್ರಸ್ತುತ ರೂ.500/-ಗಳ ವಿಶೇಷ ಭತ್ಯೆಯನ್ನು 
ಪಡೆಯುತ್ತಿರುವ ಉಪನ್ಯಾಸಕರುಗಳಿಗೆ ಸದರಿ 
ವಿಶೇಷ ಭತ್ಯೆಯನ್ನು ಮುಂದುವರೆಸಲಾಗಿದೆ. 


* ಪದವಿ ಪೂರ್ವ ಶಿಕ್ಷಣ ಇಲಾಖೆಯ 
ಪ್ರಾಂಶುಪಾಲರಿಗೆ ಮಾಸಿಕ ರೂ.1000/-ಗಳ 
ವಿಶೇಷ ಭತ್ಯೆಯನ್ನು ಮಂಜೂರು 
ಮಾಡಲಾಗಿದ್ದು, ದಿನಾಂಕ: 01.06.2016 
ರಿಂದ ಅಂದರೆ, 2016ರ ಜೂನ್‌ ತಿಂಗಳ 
ವೇತನದಿಂದ ಜಾರಿಗೆ ಬಂದಿರುತ್ತದೆ. 


* ತಮ್ಮ ವೇತನ ಶ್ರೇಣಿಯ ಅಂತಿಮ 


ಹಂತವನ್ನು ತಲುಪಿರುವ ಪ್ರಾಂಶುಪಾಲರು/ 


ಉಪನ್ಯಾಸಕರುಗಳು ಮೇಲಿನಂತೆ ಮಂಜೂರು 
ಮಾಡಲಾಗಿರುವ ಒಂದು ಹೆಚ್ಚುವರಿ ವೇತನ 
ಬಡ್ತಿ ಸೌಲಭ್ಯವನ್ನು ಪಡೆಯಲು 
ಅರ್ಹರಾಗಿರುತ್ತಾರೆ. 


* ಮೇಲಿನ ಸೌಲಭ್ಯಗಳನ್ನು ಪದವಿ ಪೂರ್ವ 
ಶಿಕ್ಷಣ ಕಾಲೇಜುಗಳ ಅನುದಾನಕ್ಕೆ 
ಒಳಪಟ್ಟಿರುವ ಪ್ರಾಂಶುಪಾಲರು ಮತ್ತು 
ಉಪನ್ಯಾಸಕರುಗಳಿಗೂ ಸಹ ವಿಸ್ತರಿಸಲಾಗಿದೆ. 


3. [PhD eg MPhil ಪಡೆದ ಉಪನ್ಯಾಸಕರಿಗೆ 
ಹೆಚ್ಚುವರಿ ವಾರ್ಷಿಕ ವೇತನ ಬಡ್ತಿ ನೀಡುವ ಬಗ್ಗೆ 
ಪರಿಶೀಲನೆಯಲ್ಲಿರುತ್ತದೆ. 
4“ |NETSLET ಪರಿಕ್ಷೆ ತೇರ್ಗಡಿ ಹೊಂದಿದ 
ಪದವಿ ಪೂರ್ವ ಉಪನ್ಯಾಸಕರುಗಳನ್ನು ಪದವಿ 
ಕಾಲೇಜಿಗೆ ಬಡ್ತಿ ನೀಡುವ ಶಿಫಾರಸ್ಸನ್ನು ಉನ್ನತ 
ಶಕರ ಇಲಾಖೆಯು ಒಪ್ಪಿರುವುದಿಲ್ಲ. 

ಸರ್ಕಾರಿ ಪ್ರಥಮ ``ದರ್ಜೆ'`ಕಾಲೇಜುಗಳಲ್ಲಿ| 
ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪದವಿ 
ಪೂರ್ವ ಕಾಲೇಜುಗಳಲ್ಲಿ ಸೇವಾ ಸಕ್ರಮಗೊಂಡ 


5 


ಉಪನ್ಯಾಸಕರ ಹಿಂದಿನ ಸೇವೆಯನ್ನು 
ಸಕ್ರಮಗೊಳಿಸುವ ಬಗ್ಗೆ ವ್ಯವಹರಣೆ 
ನಡೆಸಲಾಗುತ್ತಿದೆ. 


57 [ಗತ್ತಗ ಇಧಾಕರ ಪ ಸಮ್‌ವಾಗ ಸವಾ 
ಸಕ್ರಮಗೊಂಡ ಉಪನ್ಯಾಸಕರ ಕುರಿತಂತೆ 
ಹೊರಡಿಸಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಡಿಪಿಎಆರ್‌ 12 ಎಸ್‌ಆರ್‌ಇ 1997 ದಿನಾಂಕ: 
08-10-1999 ರಲ್ಲಿ ಗುತ್ತಿಗೆ ಶಿಕ್ಷಕರು / 
ಉಪನ್ಯಾಸಕರುಗಳ ಸಕ್ರಮಾತಿ ನಿಯಮಗಳು 
1990೮ ನಿಯಮ 4(ಕ್ಕೆ ತಿದ್ದುಪಡಿಯ 
ಮರುಪರಿಶೀಲನೆ ಬಗ್ಗೆ ಶ್ರೀ ಶ್ರೀಕಂಠೇಗೌಡ, 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಇವರ 
ನೇತೃತ್ಸದ ಸಮಿತಿಯನ್ನು ರಚಿಸಲಾಗಿದ್ದು, 
ಸಮಿತಿಯು ವರದಿ ಸಲ್ಲಿಸಿದ ನಂತರ 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುತ್ತಿದೆ. 


ಶ್ರೀ ಕುಮಾರ್‌ ನಾಯಕ್‌ ಸಮಿತಿಯ ವರದಿಯಲ್ಲಿನ ಒಟ್ಟು ಆರು 
ಶಿಫಾರಸ್ಸುಗಳ ಪೈಕಿ ಎರಡು ಶಿಫಾರಸ್ಸುಗಳನ್ನು 
ಜಾರಿಗೊಳಿಸಲಾಗಿದೆ. 


NET/SLET ಪರೀಕ್ಷೆ ತೇರ್ಗಡೆ ಹೊಂದಿದ ಪದವಿ 
ಪೂರ್ವ ಉಪನ್ಯಾಸಕರುಗಳನ್ನು ಪದವಿ ಕಾಲೇಜಿಗೆ ಬಡ್ತಿ ನೀಡುವ 
ಶಿಫಾರಸ್ಸನ್ನು ಉನ್ನತ ಶಿಕ್ಷಣ ಇಲಾಖೆಯು ಒಪ್ಪದಿರುವುದರಿಂದ 


ಉಳಿದ ಮೂರು ಶಿಫಾರಸ್ಸುಗಳನ್ನು ಜಾರಿಗೊಳಿಸುವ ಬಗ್ಗೆ 


| ವ್ಯವಹರಣೆ ನಡೆಸಲಾಗುತ್ತಿದೆ. 


ಸಂಖ್ಯೆ: ಇಪಿ 117 ಡಿಜಿಡಬ್ಲ್ಯೂ 2020 
~~ 


_— } 
(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


